ಬದದ 
MRE ores 


ETN 


ಜೆ 


ಬಬ 


ಥ್‌ 


ಅನುಬಂಧ-1 
ನಾವೆಲ್‌ ಕೊರೋನ ವೈರಸ್‌ ತಡೆಗಟ್ಟಲು ಶೆಗೊಳ್ಳಲಾಗಿರುವ ಕಮಗಳು:- 


* ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಅಪರ ಮುಖ್ಯ ಕಾರ್ಯದರ್ಶಿಗಳು , ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಎಲ್ಲಾ ಅಧಿಕಾರಿಗಳ 
ಉನ್ನತ ಮಟ್ಟದ ಸಭೆ ಕರೆದು ತೆಗೆದುಕೊಳ್ಳಬಹುದಾದ ಎಲ್ಲಾ ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ. 


* ಎಲ್ಲಾ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಸಭೆ ಕರೆದು ನೋವೆಲ್‌ ಕೊರೋನ ವೈರಸ್‌ ಬಗ್ಗೆ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಅಗತ್ಯ ಎಲ್ಲಾ ಮಾಹಿತಿಗಳನ್ನು ನೀಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನು 
ಕೈಗೊಳ್ಳುವಂತೆ ಸೂಚಿಸಿದ್ದು, ಉಸ್ತುವಾರಿ ಮತ್ತು ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆ. 

* ರಾಜ್ಯದಿಂದ ನಾವೆಲ್‌ ಕೊರೋನ ವೈರಸ್‌ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆಯ ಕ್ರಮಗಳನ್ನು ಅನುಸರಿಸಲು 
ಎಲ್ಲಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ದ ಸುತ್ತೋಲೆ 
ಹೊರಡಿಸಲಾಗಿದೆ. - 


* ಎಲ್ಲಾ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಮತ್ತು ಎಪಿಡಾಮಲಾಜಿಸ್ಟ್‌ ಅಧಿಕಾರಿಗಳಿಗೆ 4 ಭಾರಿ ವೀಡಿಯೋ 
ಕಾನ್ಸರೆನ್ಸ್‌ ಮೂಲಕ 'ಅಗತ್ಯ ಎಲ್ಲಾ ಮಾಹಿತಿಗಳನ್ನು ನೀಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ 
ಸೂಚಿಸಲಾಗಿದೆ. 


[ ರಾಜ್ಯದ ಬಂದರು ಮತ್ತು ವಿಮಾನ ನಿಲ್ದಾಣಗಳಲ್ಲಿ ವೈದ್ಯಾಧಿಕಾರಿಗಳು ಮತ್ತು ಅರೆವೈದ್ಯಕೀಯ 
ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದು, ಪ್ರಯಾಣಿಕರಿಗೆ ನಿರಂತರವಾಗಿ ತಪಾಸಣೆಗಳನ್ನು ನಡೆಸಲಾಗುತ್ತಿದೆ. 


* ಕೆಂಪೇಗೌಡ ಅಂತರ ರಾಷ್ಟ್ರಿಯ ವಿಮಾನ ನಿಲ್ದಾಣದಲ್ಲಿ 108 ಅಂಬುಲೆನ್ಸ್‌ ವಾಹನವನ್ನು 24x17 ರ 
ಸಮಯಕ್ಕೆ ನಿಯೋಜಿಸಿ ಸರಿಶಯಾಸ್ಪದ ಪ್ರಯಾಣಿಕರನ್ನು ಕೂಡಲೇ ರಾಜೀವ್‌ ಗಾಂಧಿ ಸನ 
ಎಸ್‌.ಡಿ.ಎಸ್‌. ಕ್ಷಯ ರೋಗ ಸಂಶೋಧನಾ ಕೇಂದ್ರ ಮತ್ತು ರಾಜೀವ್‌ ಗಾಂಧಿ ಎದೆ ರೋಗಗಳ ಸಂಸ್ಥೆಗೆ 
ರವಾನಿಸಿ ಕೂಡಲೇ ಚಿಕಿತ್ಸೆಗೆ ಒಳಪಡಿಸಿ ಪರೀಕ್ಷಿಸಲಾಗುತ್ತದೆ. 

* ರಾಜ್ಯದಲ್ಲಿ ಕೊರೋನಾ ವೈರಸ್‌ ಶಂಕಿತರನ್ನು ಗುರುತಿಸಲು ಮೆತ್ತು ಸಂಶಯಾಸ್ಪದ ಪ್ರಯಾಣಿಕರಿಗೆ ಚಿಕಿತ್ಸೆ 
ನೀಡಲು, ರಾಜ್ಯದಲ್ಲಿ ಒಟ್ಟು 50 ಆಸ್ಪತ್ರೆಗಳನ್ನು ಗುರುತಿಸಲಾಗಿದೆ. ಈ ಎಲ್ಲಾ 50 ಆಸ್ತತ್ರೆಗಲ್ಲಿ ವೆಂಟಿಲೇಟರ್‌ 
ಸೌಲಭ್ಯ ಇರುತ್ತದೆ. 

* ಬೆಂಗಳೂರಿನಲ್ಲಿ ರಾಜೀವ್‌ ಗಾಂಧಿ ಎದೆರೋಗಗಳ ಎಸ್‌.ಡಿ.ಎಸ್‌. ಕ್ಷಯ ರೋಗ ಸಂಶೋಧನಾ ಕೇಂದ್ರ 
ಮತ್ತು ರಾಜೀವ್‌ ಗಾಂಧಿ ಎದೆ ರೋಗಗಳ ಸಂಸ್ಥೆ, ಸಾರ್ವಜನಿಕ ಆಸ್ಪತ್ರೆ ಜಯನಗರ ಮತ್ತು ಸಾಂಕ್ರಾಮಿಕ 
ರೋಗಗಳ ಆಸ್ಪತ್ರೆ, ಇಂದಿರಾನಗರ ಇಲ್ಲಿ ವಿಶೇಷ ವಾರ್ಡನ್ನು ತೆರೆಯಲಾಗಿದೆ. 

* ಬೆಂಗಳೂರಿನ ಪ್ರತಿಷ್ಠಿತ 19 ಖಾಸಗಿ ಆಸ್ಪತ್ರೆಗಳಲ್ಲಿ ವಿಶೇಷ ವಾರ್ಡನ್ನು ತೆರೆಯಲಾಗಿದ್ದು, ಎಲ್ಲಾ 'ಖಾಸಗಿ 
ಆಸ್ಪತ್ರೆಯ ಮುಖ್ಯಸ್ಥರಿಗೆ ಅಗತ್ಯ ಸಲಹೆ ಸೂಚನೆ ಮತ್ತು ಮಾರ್ಗಸೂಚಿಗಳನ್ನು ನೀಡಲಾಗಿದೆ. 

* ರಾಜ್ಯದಲ್ಲಿ 1642 ಎನ್‌-95 ಮಾಸ್ಕ್‌ ಮತ್ತು 76 ಪಿ.ಪ.ಇ ಸಲಕರಣೆಗಳನ್ನು ವಿತರಿಸಲಾಗಿದ್ದು, ಆರೋಗ್ಯ ) 
ಸಂಸ್ಥೆಗಳಲ್ಲಿ ಅಗತ್ಯ ಔಷಧಿ ಮತ್ತು ಸಲಕರಣೆಗಳ ದಾಸ್ತಾನು ಲಭ್ಯವಿದೆ. 

. ಸಂಶಯಾಸ್ತದ ಪ್ರಯಾಣಿಕರ ತಪಾಸಣೆ ಮತ್ತು ಚಿಕಿತ್ಸೆ ನಿರ್ವಹಿಸುವ ವೈದ್ಯಾಧಿಕಾರಿಗಳಿಗೆ ಮತ್ತು. 
ಅರೆವೈದ್ಯಕೀಯ ಸಿಬ್ಬಂದಿಗಳಿಗೆ ಸೂಕ್ತ ತರಭೇತಿ ನೀಡಲಾಗಿದೆ. ' 

* ತುರ್ತು ಸಂದರ್ಭದಲ್ಲಿ ಸಂಶಯಾಸ್ಪದ ಪ್ರಯಾಣಿಕರಿಗೆ ಚಿಕಿತ್ಸೆ ನೀಡಲು ಅಗತ್ಯವಿರುವ ಔಷಧಿಗಳು ಎಲ್ಲಾ 
ಆರೋಗ್ಯ ಸಂಸ್ಥೆಗಳಲ್ಲಿ ದಾಸ್ತಾನು ಇದ್ದು, ಅಗತ್ಯವಿದ್ದಲ್ಲಿ ಖರೀದಿಸಲು ರಾಷ್ಟ್ರೀಯ ಆರೋಗ್ಯ 
ಅಭಿಯಾನದಿಂದ ಅನುದಾನ ಬಿಡುಗಡೆ ಮಾಡಲಾಗಿದೆ. 


: * ಕನ್ನಡ ಮತ್ತು ಇಂಗ್ಲಿಷ್‌ನಲ್ಲಿ ನಾವೆಲ್‌ ಕೊರೋನ ವೈರಸ್‌ನ ಬಗ್ಗೆ ದಿನ ಪತ್ರಿಕೆಗಳಲ್ಲಿ ಪ್ರಕಟಿಸಲಾಗಿದೆ. 


ದೂರದರ್ಶನ ಮತ್ತು ರೇಡಿಯೋಗಳಲ್ಲಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪ್ರಚಾರ ಮಾಡಲಾಗಿದೆ. 

* 104 “ಆರೋಗ್ಯ ಸಹಾಯವಾಣಿ' ಮುಖೇನವು ಈ ವಿಷಯವಾಗಿ ಮಾಹಿತಿ ಒದಗಿಸಲಾಗುತ್ತಿದೆ. 

* ಆರೋಗ್ಯ ಇಲಾಖೆಯಿಂದ ತೆಗೆದುಕೊಂಡಿರುವ ಎಲ್ಲಾ ಅಗತ್ಯ ಕ್ರಮಗಳು. ತಪಾಸಣಾ ವಿವರಗಳನ್ನು 
ಪ್ರತಿದಿನ ದೈನಂದಿನ “ಮೀಡಿಯ ಬುಲೆಟಿನ್‌” ನಲ್ಲಿ ನೀಡಲಾಗುತ್ತಿದೆ. 

* ಜನಸಂದಣಿ ಹೆಚ್ಚಿರುವ ಧಾರ್ಮಿಕ ಸ್ಥಳಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸದರಿ ರೋಗದ ಲಕ್ಷಣ 

' ಮತ್ತು ನಿಯಂತ್ರಣ ಕ್ರಮಗಳ ಬಗ್ಗೆ ಕರಪತ್ರಗಳನ್ನು ಹಂಚಲಾಗಿದೆ ಹಾಗೂ ಸೂಚನಾ ಫಲಕಗಳನ್ನು 
ಪ್ರದರ್ಶಿಸಲಾಗಿದೆ. ಅಲ್ಲದೆ, ಸದರಿ ಸ್ಥಳಗಳಲ್ಲಿ ವೈದ್ಯಕಿಯ ಹಾಗೂ ಅರೆವೈದ್ಯಕೀಯ ಸಿಬ್ಬಂದಿಯೊಂದಿಗೆ 
ಮೆಡಿಕಲ್‌ ಚೆಕ್‌ಪೋಸ್ಟ್‌ ತೆರೆಯಲು ಸೂಚಿಸಲಾಗಿದೆ. 


